ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ತೋಟಗಾರಿಕೆ ಇಲಾಖೆಯ ಕಟ್ಟಿಡಗಳು ಮತ್ತು ಜಮೀನಿನ ಬಳಕೆಯ ಬಗ್ಗೆ 
ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮನಿರ್ದೇಶನ ಹೊಂದಿದವರು ):- 


935(1062) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಗೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ತೋಟಗಾರಿಕಾ ಇಲಾಖೆಯ ಅಧೀನದಲ್ಲಿರುವ ಭೂಮಿಯ ವಿಸೀರ್ಣವೆಷ್ಟು 
(ಜಿಲ್ಲಾವಾರು, ತಾಲ್ಲೂಕುವಾರು ಗ್ರಾಮವಾರು ಮಾಹಿತಿಯನ್ನು ನೀಡುವುದು) ಸ್ವಂತ ಕಟ್ಟಡದಲ್ಲಿ 
ಕಾರ್ಯ ನಿರ್ವಹಿಸುತ್ತಿರುವ ಕಛೇರಿಗಳ ಸಂಖ್ಯೆ ಎಷ್ಟು ; ಬಾಡಿಗೆ ಕಟ್ಟಿಡದಲ್ಲಿ ಕಾರ್ಯನಿರ್ವಹಿಸುತಿರುವ 
ಕಛೇರಿಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಆ) ಈ ಭೂಮಿಗಳಲ್ಲಿ ತೋಟಗಾರಿಕಾ ಉದ್ದೇಶಕ್ಕಾಗಿ ಬಳಕೆಯಾಗುತಿರುವ ಭೂಮಿಯ ವಿಸ್ಲೀರ್ಣವೆಷ್ಟು 
ತೋಟಗಾರಿಕಾ ಉದ್ದೇಶಕ್ಕಾಗಿ ಬಳಕೆಯಾಗದೇ ಇರುವ ಭೂಮಿಯ ವಿಸ್ನೀರ್ಣವೆಷ್ಟು ; ತೋಟಗಾರಿಕಾ 
ಉದ್ದೇಶ ಹೊರತು ಪಡಿಸಿದ ಇತರ ಉದ್ದೇಶಕ್ಕಾಗಿ ಭೂಮಿಯನ್ನು ಬಳಸಲಾಗುತಿದೆಯೇ ; ಹೌದಾದಲ್ಲಿ, 
ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ ; (ಜಿಲ್ಲಾವಾರು, ತಾಲ್ಲೂಕುವಾರು, ಗ್ರಾಮಾವಾರು ಮಾಹಿತಿಯನ್ನು 
ನೀಡುವುದು) 


(ಇ) ತೋಟಗಾರಿಕಾ ಇಲಾಖಾ ಅಧೀನದಲ್ಲಿರುವ ಬಳಕೆಯಾಗದೇ ಖಾಲಿಯಿರುವ ಕಟ್ಟಿಡಗಳ ಸಂಖ್ಯೆ ಎಷ್ಟು 
; ಅವುಗಳಲ್ಲಿ ಸುಸ್ಥಿತಿಯಲ್ಲಿರುವ ಮತ್ತು ಬಿದ್ದ ಹೋಗುವ ಹಂತದಲ್ಲಿರುವ ಕಟ್ಟಿಡಗಳ ಸಂಖ್ಯೆ ಎಷ್ಟು ; 
ಅವುಗಳು ಅಗತ್ಯವಿಲ್ಲವಾದಲ್ಲಿ ಸ್ಥಳೀಯ ಸಂಸ್ಕ್ಥಗಳಿಗೆ ವರ್ಗಾಯಿಸುವ ಉದ್ದೇಶ ಸರ್ಕಾರದ 
ಮುಂದಿದೆಯೆಣ; 


(ಈ) ಇಲಾಖೆಯ ಭೂಮಿಯು ಬೇರೆ ಬೇರೆ ಕಾರಣಗಳಿಂದ ಒತ್ತುವರಿಯಾಗುತ್ತಿರುವುದು ನಿಜವೇ ; 
ಹಾಗಿದ್ದಲ್ಲಿ, ಈ ಒತ್ತುವರಿ ತೆರವುಗೊಳಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು ? 


